ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1362(1597) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಹೆಜ್‌. ಎಂ. ರಮೇಶಗೌಡ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಸರ್ಕಾರಿನೌಕರರ ಮುಂಬಡಿ ಕುರಿತು 


(ಅ) ರಾಜ್ಯದಲ್ಲಿ ಒಟ್ಟು ಎಷ್ಟು ಜನ ಸರ್ಕಾರಿ ನೌಕರರು ಕರ್ನಾಟಿಕ ಸಾರ್ವಜನಿಕ ಉದ್ಯೋಗ 
(ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ 
ಅಡಿಯಲ್ಲಿ ಮೂಲ ವೃಂದದಿಂದ ಹೈದ್ರಾಬಾದ್‌-ಕರ್ನಾಟಿಕ ಸ್ನಳೀಯ ವೃಂದದಲ್ಲಿ 
ಗುರುತಿಸಿಕೊಂಡಿರುತ್ತಾರೆ; (ಇಲಾಖೆವಾರು ಮಾಹಿತಿ ನೀಡುವುದು) 


(ಆ) ಸದರಿ ಆದೇಶದನ್ವಯ ಮುಂಬಡ್ತಿ ನೀಡುವಾಗ ನಿಗದಿಪಡಿಸಿರುವ ಪ್ರಮಾಣ ಎಷ್ಟು; 
ಅಮುಸರಿಸುತ್ತಿರುವ ಮಾನದಂಡಗಳೇನು; ನಿಗದಿಪಡಿಸಿರುವ ಈ ಪ್ರಮಾಣದಷ್ಟು ಹುದ್ದೆಗಳು 
ಎಲ್ಲಾ ಇಲಾಖೆಗಳಲ್ಲಿ ಭರ್ತಿಯಾಗಿವೆಯೇ; (ಸಂಪೂರ್ಣ ವಿವರ ನೀಡುವುದು) 


(ಇ) ಕೆಲವು ಇಲಾಖೆಗಳಲ್ಲಿ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ಮೀಸಲಾದ ಹುದ್ದೆಗಳ ಪೈಕಿ 
ಮೇಲಿನ ಹಂತದಲ್ಲಿ ಹುದ್ದೆಗಳು ಖಾಲಿ ಇದ್ದರೂ ಕೆಳಗಿನ ಹಂತದಲ್ಲಿನ ನೌಕರರು $t೩ಗ೩ಗt 
ಆಗುವ (ಮುಂಬಡಿಗೆ ಅರ್ಹತೆ ಹೊಂದಿಲ್ಲದೆ ನಿವೃತ್ತಿವರೆಗೂ ಹಾಲಿ ಕರ್ತವ್ಯ 
ನಿರ್ವಹಿಸುತಿರುವ ಹುದ್ದೆಯಲ್ಲಿಯೇ ಉಳಿಯುವ) ಕಾರಣದಿಂದ ಕೆಳ ಹಂತದಲ್ಲಿ 
ಮುಂಬಡಿಗೆ ಅರ್ಹತೆ ಇದ್ದರೂ, ಮುಂಬಡ್ಡಿಯಿಂದ ವಂಚಿತರಾಗುತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಈ) ಬಂದಿದ್ದಲ್ಲಿ ಈ ವಿಚಾರದಲ್ಲಿ ಇಲಾಖಾವಾರು ಪರಿಶೀಲನೆ ನಡೆಸಲಾಗಿದೆಯೇ; 
ದೂರುಗಳು ಬಂದಿವೆಯೇಳ ಈ ಸಮಸ್ಯೆಗೆ ಪರಿಹಾರವೇನು; 


(ಉ ಈ ರೀತಿ ಪರಿಸ್ಥಿತಿ ಉದ್ಭವವಾದಂತಹ ಸಂದರ್ಭದಲ್ಲಿ ಮುಂಬಡ್ತಿಯಿಂದ 
ವಂಚಿತರಾಗುವ ನೌಕರರಿಗೆ ಮುಂಬಡ್ತಿಯಿಂದ ವಂಜಚಿತರಾಗುವುದನ್ನು ತಪ್ಪಿಸುವ 
ದೃಷ್ಟಿಯಿಂದ ಮೇಲಿನ ಹಂತದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನಿಮ್ಲೀಕರಿಸಿ, ಕೆಳಗಿನ 
ಹಂತದ ನೌಕರರಿಗೆ ಮುಂಬಡ್ತಿ ನೀಡುವ ಕುರಿತು ಸರ್ಕಾರ ಕ್ರಮ ಕೈಗೊಳ್ಳುವುದೇ; ಈ 
ನಿಟ್ಟಿನಲ್ಲಿ ಅಗತ್ಯ ಆದೇಶ ಯಾವ ಕಾಲಮಿತಿಯಲ್ಲಿ ಹೊರಡಿಸಲಾಗುವುದು? 


